ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1860(2153) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಇಐ.ಎಂ.ಎ. ಹಗರಣ ಕುರಿತು 


(ಅ) ಐ.ಎಂ.ಎ. ಹಗರಣದಲ್ಲಿ ಐ.ಪಿ.ಎಸ್‌. ಅಧಿಕಾರಿಗಳು ಸೇರಿದಂತೆ ಹಲವಾರು ಅಧಿಕಾರಿಗಳು 
ಅಂಚ ಪಡೆದಿರುವುದಾಗಿ ಸಿ.ಬಿ.ಐ. ಜಾರ್ಜ್‌ ಶೀಟ್‌ನಲ್ಲಿ ದಾಖಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; ಈ ರೀತಿಯಾಗಿ ಅಧಿಕಾರಿಗಳು ಪಡೆದಿರುವ ಲಂಚದ ಹಣವು ಬಡ 
ಹೂಡಿಕದಾರರ ಹಣವಾಗಿರುವ ಕಾರಣ ಲಂಚ ಪಡೆದ ಅಧಿಕಾರಿಗಳ ಎಲ್ಲಾ ಸ್ಥಿರ ಮತ್ತು ಚರ 
ಆಸ್ಲಿಗಳನ್ನು ಸರ್ಕಾರ ವಶಕ್ಕೆ ಪಡೆದು ಹೂಡಿಕೆದಾರರಿಗೆ ಹಿಂತಿರುಗಿಸುವ ಕುರಿತು ಸರ್ಕಾರದ 
ನಿಲುವೇನು? 


(ಆ) ಲಂಚ ಪಡೆದ ಆರೋಪಿ ಅಧಿಕಾರಿಗಳ ಎಲ್ಲಾ ಸ್ಥಿರ ಆಸ್ತಿಯನ್ನು ಯಾವ 
ಕಾಲಮಿತಿಯೊಳಗೆ ವಶಪಡಿಸಿಕೊಳ್ಳಲಾಗುವುದು ; ಸದರಿ ಅಧಿಕಾರಿಗಳ ಬ್ಯಾಂಕ್‌ 
ಖಾತೆಗಳನ್ನು ಸೀಜ್‌ ಮಾಡಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 


(ಇ) ಪ್ರಸ್ತುತ ಸದರಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಹೂಡಿಕೆದಾರರ 
ಮೊತ್ತವನ್ನು ಹಿಂತಿರುಗಿಸಲು ಸದರಿ ಅಧಿಕಾರಿಗಳ ವೇತನದಿಂದ ಕಟಾವಣೆ ಮಾಡಿ ಮಾನ್ಯ 
ನ್ಯಾಯಾಲಯಕ್ಕೆ ಜಮಾ ಮಾಡಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? 


